ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


21 (24) : 

ಶ್ರೀ:  ಹೆಚ್‌ಎಂ.ರಮೇಶಗೌಡ (ವಿಧಾನ 
ಸಭಾಕ್ಲೇತ್ರದಿಂದ ಚುನಾಯಿತರಾದವರು) 
15-02-2022 


ನಗರಾಭಿವೃದ್ಧಿ ಸಚಿವರು 


ಕ್ರ. ಪ್ರಶ್ನೆ ಉತ್ತರ 

ಸಂ _ 

ಅ) | ರಾಜ್ಯದ ಪ್ರಮುಖ ಸಾಲ್ಕು ಸ್ಮಾರ್ಟ್‌ ಸಿಟಿ ಅಭಿಯಾನದಡಿ ಬೆಳಗಾವಿ, ದಾವಣಗೆರೆ ಮಂಗಳೂರು 
ಸ್ಮಾರ್ಟ್‌ಸಿಟಿ ಕಾಮಗಾರಿಗಳಾದ | ಹಾಗೂ ತುಮಕೂರು ನಗರಗಳಲ್ಲಿ ಸ್ಮಾರ್ಟ್‌ ಸಿಟಿ ಅನುದಾನ ಹಾಗೂ ಪಿಪಿಪಿ 
ದಾವಣಗೆರೆ, ಮಂಗಳೂರು, | ಆಧಾರದಲ್ಲಿ ಅನುಷ್ಠಾಸಗೊಳ್ಳೃತ್ತಿರುವ ಕಾಮಗಾರಿಗಳ ಪ್ರಸ್ತುತ ಹಂತ 
ತುಮಕೂರು ಮತ್ತು | ಕೆಳಕಂಡಂತಿದೆ: : ¥ 
ಬೆಳಗಾರಿಯ ಕಾಮಗಾರಿಗಳ J ರ. ಕೋಟಿ ಳಲ್ಲಿ 
ವಿವರಗಳೇನು; (ಬಿವರ ನಿ ಮ ಪೂರ್ಣಗೊಂಡ | ಪ್ರಗತಿಯಲ್ಲಿರುವ ಅಂತರ್‌ ಯೋಜನಾ | 
ನೀಡುವುದು) ಸಂಖೈ] ಮೊತ.| ಸಂಖ್ಯೆ | ಮೊತ್ತ] ಸಂಖ್ಯೆ] ಮೊತ್ತ| ಸಂಪ! ಮಾತ ಸಂಖ[ ಮೊ 

ಬೆಳಗಾವಿ | 110° | 10081 46 165 60 7200 | 4 123 0 
ದಾವಣಗೆರೆ | 95 | 906! 60 | 227 3 | C621 3 [) 
ಮಂಗಳೂರು] 56 | 1352} 18 | 61 | 30 | 671 7 |2|} 
ತುಮಕೂರು| 158 | 127 | 11 ೨4 41 729 0 | 0 0 0 

ಸಗರಮಾರು ಕಾಮಗಾರಿಗಳ ವಿವರಗಳನ್ನು ಅನುಬಂಧ ದಲ್ಲಿ ನೀಡಿದೆ. 

ಆ) | ಸದರಿ ನಾಲ್ಕು ಸ್ಮಾರ್ಟ್‌ಸಿಟಿಗಳ ಸ್ಮಾರ್ಟ್‌ ಸಿಟಿ ಅಭಿಯಾನದಡಿ ಬೆಳಗಾವಿ ಮತ್ತು ದಾವಣಗೆರ ನಗರವು 


ಕಾಮಗಾರಿ 
ನಿಧಾಸಗತಿಯಾಗುತ್ತಿರುವುದಕ್ಕೆ 
ಕಾರಣಗಳೇನು; ಸ್ಮಾರ್ಟ್‌ಸಿಟಿ 
ನಿರ್ಮಾಣ. ಕಾಮಗಾರಿ 
ಪೂರ್ಣಗೊಳಿಸಲು ಇದ್ದ 
ಗಡಪು ಎಷ್ಟು: 


ಆಯ್ಕೆಯಾಗಿರುತ್ತಬೆ. 
° ಸ್ಮಾರ್ಟ್‌ ಸಿಟಿ ಅಭಿಯಾನದ ಮಾರ್ಗಸೂಚಿಯಂತೆ ಆಯ್ಕೆಯಾದ 
ನಗರಗಳಲ್ಲಿ ವಿಶೇಷ ಉದ್ದೇಶಿತ ವಾಹನ ಸ್ಥಾಪನೆಗೆ ಅವುಗಳ 
ಸ್ಕಾಯತತೆ ಮತ್ತು ಸ್ವಾತಂತ್ಯ ಕಾರ್ಯಾಚರಣೆಗಾಗಿ ಆರ್ಥಿಕ ಅಧಿಕಾರ 
ಪ್ರತ್ಯಾಯೋಜನೆಗೆ, ಮಾನವ ಸಂಪನ್ಮೂಲ ನೇಮಕಾತಿಗೆ, ಯೋಜನಾ 
ಸಮಾಲೋಚಕರನ್ನು ನೇಮಿಸಿ ನೇಮಕಾತಿಗೆ ಹಾಗೂ ತದನಂತರ 
ಪ್ರಸ್ತಾಪಿತ ಯೋಜನೆಗಳಿಗೆ ಸರೇ ಕೈಗೊಂಡು ಪರಿಕಲ್ಪನಾ ವರದಿ 
ಹಾಗೂ ವಿಸ್ಫತಾ ಯೋಜನಾ ವರದಿಗಳನ್ನು ತಯಾರಿಸಲು ಸ್ವಲ್ಪ 
ಹೆಚ್ಚಿನ ಕಾಲಾವಧಿ ಆಗಿರುತ್ತದೆ. 


ಯೋಜನೆಯಡಿ ಪ್ರಯುಖವಾಗಿ ಸ್ಮಾರ್ಟ್‌ ರಸಗಳ ಅಭಿವೃದ್ಧಿ, 
ಒಳಚರಂಡಿ ಹಾಗೂ ಇನ್ನಿತರೆ ಮೂಲಸೌಕರ್ಯ ಅಭಿವೃದ್ದಿ 
ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಯೋಜನೆಗಳನ್ನು 
ನಗರದ ಜನನಿಬಿಡ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗಿದ್ದು, 
ಸ್ಥಳೀಯವಾಗಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತದೆ. 
ಅಲ್ಲದೇ ಈ: ಯೋಜನೆಗಳಲ್ಲಿ ಹೆಸ್ಕಾಂ ಬಿಎಸ್‌ಎನ್‌ಎಲ್‌, ವೀರು 
ಸರಬರಾಜು ಮಂಡಳಿ ಹಾಗೂ ಇತರೆ ಇಲಾಖೆಗಳ ಯುಟಿಲಿಟಿ 
ಶಿಫ್ಲಿಲಗ್‌ ಅವಶ್ಯಕತೆಯಿದ್ದು, ಇದರಿಂದ ಕಾಮಗಾರಿಗಳ 
ಅನುಷ್ಠಾನದಲ್ಲಿ ಅನಿವಾರ್ಯ ವಿಳಂಬವಾಗುತ್ತಿದೆ. 


ಸ್ಮಾರ್ಟ್‌ ರಸ್ಸೆಗಳ ಅಭಿವೃದ್ದಿ ಯೋಜನೆಯಲ್ಲಿ ಲೋಕೋಪಯೋಗಿ 
ಇಲಾಖೆ, ಎಸ್ಕಾಂ, ನೀರು ಸರಬರಾಜು ಮಂಡಳಿ ಹಾಗೂ ಇತರೆ! 
ಇಲಾಖೆಗಳೊಂದಿಗೆ ಸಮನ್ನಯ ಸಾಧಿಸಿ ಕೆಲಸ ಬಿರ್ವಹಿಸಲು ಹೆಚ್ಚಿನ 
ಸಮಯ ಅವಶ್ಯವಿರುತದೆ. 


ಕೋವಿಡ್‌ -19ರ ಕಾರಣದಿಂದಾಗ್ಯೂ 2020 ರ ಸಾಲಿನಲ್ಲಿ 5 ತಿಂಗಳು, 


k 


ಹಾಗೂ ೨021ರ ಸಾಲಿನಲ್ಲಿ 3 ತಿಂಗಳು ಕಾಮಗಾರಿಗಳ ಅನುಷ್ಠಾನದಲ್ಲಿ | 
ವಿಳ೦ಬವಾಗಿರುತ್ತದೆ. . , ' 


- . ಇದಲ್ಲದೇ ಯೋಜನಾ ಅನುಷ್ಠಾನವು ವಿಧಾಸಗತಿಯಲ್ಲಿ 
ಸಾಗುತಿರುವುದಕೆ ಆಯಾ ನಗರಗಳಲ್ಲಿ ಕಂಡು ಬಂದ ಪ್ರಮುಖ 
ಅಂಶಗಳು ಈ ಕೆಳಕಂಡಂತಿವೆ; 


> ಬೆಳಗಾವಿ; ಸ್ಮಾರ್ಟ್‌ ರಸ್ತೆ ಕೇಂದ್ರ ನಗರ ಬಸ್‌ನಿಲ್ಮಾಣ ಹಾಗೂ 
ಇತರೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕೇಂದ್ರ ರಕ್ಷಣಾ ' 
ಇಲಾಖೆಯಿಂದ ವಿರಾಕ್ಷೇಪಣಾ ಹತ್ರದ ಅವಶ್ಯಕತೆವಿದ್ದು, 
ಅಂತಹ ಒಪ್ಪಿಗೆಗಳನ್ನು ಪಡೆಯುವಲ್ಲಿಯೂ ಸಹ 
ವಿಳ೦ಬವಾಗಿರುತ್ತದೆ. ಬಹುಉಪಯೋಗಿ ವಾಣಿಜ್ಯ ಕೇಂದ್ರ 
ಅಬಿವೃದ್ದಿ ಟೆಳಕವಾಡಿ, ಯೋಜನೆಯಲ್ಲಿ ನ್ಯಾಯಾಲಯದ 
ವ್ಯಾಜ್ಯ ಇರುವುದರಿಂದ ಕೂಡಾ ಯೋಜನಾ ಅನುಷ್ಠಾನದಲ್ಲಿ 


ವಿಳ೦ಬವಾಗಿರುತ್ತದೆ. 
> ದಾವಣಗೆರೆ: ವ್ಯಾಪಾರಸ್ಕರಿಗೆ ತೊಂದರೆಯಾಗದಂತೆ 
ಹಂತ-ಹಂತದಲ್ಲಿ ಕಾಮಗಾರಿಯನ್ನು ಅಮಷ್ನ್ಮಾನ 


ಮಾಡುತ್ತಿರುವುದರಿಂದ ಮಳೆ ನೀರು ಚರಂಡಿ ಕಾಮಗಾರಿಯಲ್ಲಿ 
ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾಗಿರುವುದರಿಂದ, 247 
ಕುಡಿಯುವ ವೀರಿನ ಯೋಜನೆಯೊಂದಿಗೆ ಸಮನ್ವಯತೆ ಸಾಧಿಸಿ 
ಸ್ಮಾರ್ಟ್‌ ಸಿಟಿ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ ಯೋಜನಾ 
ಅನುಷ್ಠಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳ೦ಬವಾಗಿರುತದೆ. 


» ಮಂಗಳೂರು: ನಗರದ ಖಾಸ್ಕರ ಪ್ಲಾನ್‌ ವಲಯ ನಿಯಮಾವಳಿ 
ಪ್ರಕಾರವೇ ರಸ್ತೆಗಳ Right of Way (RoW) ಗೆ 
ಅಗಲೀಕರಣಗೊಳಿಸಿದ ' ನಂತರವೇ ಸ್ಮಾರ್ಟ್‌ ರಸ್ತೆ 
ಕಾಮಗಾರಿಗಳನ್ನು ಅನುಷ್ಠಾನ ಮಾಡುತ್ತಿರುವುದರಿಂದ, ತ್ಯಾಜ್ಯ 
ನಿರ್ವಹಣೆಗೆ ಸಂಬಂಧಿಸಿದಂತೆ ಉಚ್ಚ ವ್ಯಾಯಾಲಯದ 
ತಡೆಯಾಜ್ಞೆಯಿಂದ, 2447 ಕುಡಿಯುವ ನೀರಿನ 
ಯೋಜನೆಯೊಂದಿಗೆ ಸಮನ್ನಯತೆ ಸಾಧಿಸಿ ಸ್ಮಾರ್ಟ್‌ ಸಿಟಿ 
ಕಾಮಗಾರಿಗಳನ್ನು: ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ 
ಯೋಜನಾ ಅನುಷ್ಷಾನದಲ್ಲಿ ಸ್ವಲ್ಪ ಮಟ್ಟಿಗೆ 
ವಿಳ೦ಬವಾಗಿರುತ್ತದೆ. 


» ತುಮಕೂರು: ಬಹುತೇಕ ಕಾಮಗಾರಿಗಳನ್ನು ವಾಣಿಜ್ಯ ಬೀದಿ, 
ಕಿರಿದಾದ ಬೀದಿಗಳಲ್ಲಿ ಕೈಗೊಂಡಿಯ್ದು, ಯಂತ್ರೋಪಕರಣಗಳು 
ಕಾಮಗಾರಿಗಳ ಸಾಮಗ್ರಿಗಳ ಚಲನೆಯಲ್ಲಿ 
ಅಡಚಣಿಯಾಗುತ್ತಿರುತ್ತದೆ. ಕೆಲವು ಕಾಮಗಾರಿಗಳಲ್ಲಿ ಒತ್ತುವರಿ 
ಇದ್ದು, ಇವುಗಳನ್ನು ತೆರವುಗೊಳಿಸುವುದಕ್ಕೆ 
ವಿಳಂಬವಾಗಿರುತ್ತದೆ. 


ಸ್ಮಾರ್ಟ್‌ ಸಿಟಿ ಯೋಜನೆಯ ಅನುಷ್ಠಾನದ ಬಗ್ಗೆ ಸರ್ಕಾರವು 
ಸತತವಾಗಿ ನಿಗಾವಹಿಸಿದ್ದು, ಅದರಂತೆ ಈ ಕೆಳಗಿನ ಸಮರ್ಪಕ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಅಬಿಯಾನದ ಮಾರ್ಗಸೂಚಿ ಅನುಸಾರ ಬೆಳಗಾವಿ, ದಾವಣಗೆರೆ, 
ಮಂಗಳೂರು ಹಾಗೂ ತುಮಕೂರು ನಗರಗಳಲ್ಲಿ ಯೋಜನಾ" 
ಅನುಷ್ಠಾನಕ್ಕಾಗಿ ವಿಶೇಷ ಉದ್ದೇಶಿತ ವಾಹನವನ್ನು (Special Purpose 
Vehicle-SPV) ಕ೦ಪವಿ ಕಾಯ್ದೆ 2013ರಡಿ ಸೋಂದಾಯಿಸಿ ಸ್ಥಾಪಿಸಲಾಗಿದೆ. 


ಪ್ರಸ್ನಾವಿತ ಯೋಜನೆಗಳಿಗೆ ವಿಸ್ಟತಾ ಯೋಜನಾ ವರದಿ ತಯಾನನಿ' 
ಕಾಮಗಾರಿಗಳ ಅನುಷ್ಠಾನದಲ್ಲಿ $ಂ೪ಗೆ ನೆರವು ನೀಡಲು ಎಲ್ಲಾ 
ನಗರಗಳಲ್ಲಿ ಯೋಜನಾ ನಿರ್ವಹಣಾ ಸಮಾಲೋಚ್‌ಕರನ್ನಾಗಿ 
ನೇಮಿಸಲಾಗಿದೆ. 


ಯೋಜನೆಯ ಮಾರ್ಗದರ್ಶನಕ್ಕೆ ಮತ್ತು ಮೇಲುಸ್ತುವಾರಿಗಾಗಿ ರಾಜ್ಯ 
ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ “ರಾಜ್ಯ ಮಟ್ಟದ 
ಉನ್ನತ . ಅಧಿಕಾರಿಯುತ ಸ೦ಂಚಾಲನ ಸಮಿತಿಯನ್ನು” 
ರಚಿಸಲಾಗಿರುತ್ತದೆ. ಈ ಸಮಿತಿಯ ನಿಯಮಿತವಾಗಿ ಸಭೆಗಳನ್ನು 
ನಡೆಸಿ ಮಾರ್ಗದರ್ಶನ ನೀಡುತ್ತಿರುತ್ತದೆ. 


ನಗರಗಳು ಸಿದ್ದಪಡಿಸಿರುವ ಕಾಮಗಾರಿಗಳ ವಿಸ್ಸುತಾ ಯೋಜನಾ 
ವರದಿಗಳಿಗೆ ತಾಂತ್ರಿಕ ಅನುಮೋದನೆ ನೀಡಲು "ರಾಜ್ಯ ಮಟ್ಟಿದ 
ಉಸ್ತುವಾರಿ ಸಂಸ್ಥೆಯಾದ ಕೆಯುಐಡಿಎಫ್‌ಸಿಯಲ್ಲಿ, ಬಾಹ್ಯ ಪರಿಣಿತ 
ಸದಸ್ಯರನ್ನು ಒಳಗೊಂಡ ತಾಂತ್ರಿಕ ಸಮಿತಿಗಳನ್ನು ರಚಿಸಲಾಗಿದೆ. 


ಎ ಯೋಜನೆಯ ಮಾರ್ಗಸೂಚಿಯನ್ನಯ, ಎಲ್ಲಾ ನಗರಗಳಲ್ಲಿ ಮಾನ್ಯ 
ಸಂಸತ್‌ ಸದಸ್ಯರು, ಮಾನ್ಯ ವಿಧಾನ ಸಭಾ ಸದಸ್ಯರು, ಪೂಜ್ಯ 
ಮಹಾಖೌರರು, ಜಿಲ್ಲಾಧಿಕಾರಿಗಳು, ವ್ಯವಸ್ಥಾಪಕ ವಿರ್ದೇಶಕರು 
ಸ್ಮಾರ್ಟ್‌ ಸಿಟಿ ಲಿಮಿಟಡ್‌, ತಾಂತಿಕ ತಜ್ಞರು, ವಾಣಿಜ್ಯ ಮಂಡಳಿಯ 
ಸದಸ್ಯರು, ಸ್ವಯಂ ಸೇವಾ ಸಂಸ್ಥೆ ಸದಸ್ಯರು ಹಾಗೂ ಇಇತದೆ 
ಸಮುದಾಯ ಆಧಾರಿತ ಸಂಸ್ಥೆಗಳ ಪ್ರತಿನಿಧಿಗಳು ಒಳಗೊಂಡಿರುವ 
"ಸ್ಮಾರ್ಟ್‌ ಸಿಟಿ ಅಡ್ಡೈಸರಿ ಫೋರಂ'ನ್ನು ಸ್ಥಾಪಿಸಲಾಗಿದೆ ಹಾಗೂ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಈ ಸಮಿತಿಯು ನಿಯಮಿತವಾಗಿ 
ಸಭೆಗಳನ್ನು ನಡೆಸಿ ಯೋಜನೆಗಳ ಅನುಷ್ಠಾನ ಹಾಗೂ ಸಮಸ್ಯೆಗಳ 
ಬಗ್ಗೆ ಮಾರ್ಗದರ್ಶನ ನೀಡುತ್ತಿವೆ. 


ಮುಂದುವರೆದಂತೆ: ಯೋಜನಾ ಅನುಷ್ಠಾನದಲ್ಲಿ ಚುನಾಯಿತ 
ಪ್ರತಿನಿಧಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಲು ವಿಶೇಷ ಉದ್ದೇಶಿತ 
ಖಾಹನಗಳಿಗೆ ಮಾರ್ಗದರ್ಶನ ಮತ್ತು ಕಾರ್ಯಚಟುವಟಿಕೆಗಳ 
ಮೇಲುಸ್ತುವಾರಿಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ 
"ಸ್ಮಾರ್ಟ್‌ ಸಿಟೆ ಅನುಷ್ಠಾನ ಮತ್ತು ಪರಿಶೀಲನಾ ಸಿತಿ” ಯನ್ನು ನಗರ 
ಮಟ್ಟಿದಲ್ಲಿ ರಚಿಸಲಾಗಿದೆ. ಈ ಸಮಿತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು 
ಸಹ-ಅಧ್ಯಕ್ಷರಾಗಿದ್ದು ಮಾನ್ಯ ಲೋಕಸಭಾ ಸದಸ್ಯರುಗಳು, ಮಾನ್ಯ 
ವಿಧಾನಸಭಾ ಸದಸ್ಯರುಗಳು ಸಮಿತಿಯ ಸದಸ್ಯರಾಗಿದ್ದು, ಕಾಲಕಾಲಕ್ಕೆ 
ಸಭೆಗಳನ್ನು ನಡೆಸಲಾಗುತ್ತಿಚಿ. 


ಸರ್ಕಾರದಿಂದ ಕೈಗೊಂಡಿರುವ ಮೇಲಿನ ಪೂರಕ ಕ್ರಮಗಳ ಮೂಲಕ 
ಯೋಜನೆಯ ಅನುಷ್ಠಾನಕ್ಕೆ ಎದುರಾಗಿರುವ ಹಲವಾರು ಸವಾಲುಗಳಿಗೆ 
ಸೂಕ್ತ ಪರಿಹಾರಗಳನ್ನು ಕಂಡುಕೊಂಡು ಈಗ ಕಾಮಗಾರಿಗಳನ್ನು 
ತೃರಿತವಾಗಿ ಅನುಷ್ಠಾಸಗೊಳಿಸಬಾಗುತ್ತಿದೆ. ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಗಳು ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ 
ಕಾರ್ಯದರ್ಶಿಗಳು ಮತ್ತು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 


ನಿಯಮಿತವಾಗಿ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಲಾಗುತ್ತಿದೆ. 


« ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಕೈಗೂಂಡಿರುವ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಕೇಂದ್ರ ನಗರಾಭಿವೃದ್ದಿ ಸಚಿವಾಲಯವು ಪುಸುತ 
ಜೂನ್‌-2023 ರವರೆಗೆ ಕಾಲಾವಕಾಶ ವೀಡಿದ್ದು, ಸ್ಮಾರ್ಟ್‌ ಸಿಟಿ 
ಕಾಮಗಾರಿಗಳ ಸಮರ್ಪಕ ಹಾಗೂ ತ್ವರಿತಗತಿಯ ಅನುಷ್ಠಾನವನ್ನು 
ಸಾಧಿಸಲು ಎಲ್ಲಾ ಸ್ಮಾರ್ಟ್‌ ಸಿಟಿಗಳಿಗೆ ತಿಂಗಳವಾರು ಗುರಿಗಳನ್ನು 

' ನಿಗದಿಪಡಿಸಿದ್ದು, ನಿಗದಿತ ಕಾರ್ಯಕ್ರಮದಂತೆ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. . 


ಸಾರ್‌ ಸಿಟಿ ಯೋಜನೆಯಡಿ ಪ್ರಮುಖವಾಗಿ ಸ್ಯಾರ್ಟ್‌ ರಸ್ತೆಗಳ | 


ಇ) [ಸ್ಮಾರ್ಟ್‌ಸಿಟಿ ಕಾಮಗಾರಿಯ X 
ಗುತ್ತಿಗೆದಾರರು ಮತ್ತು ಅಬಿವೃದ್ದಿ ಒಳಚರಂಡಿ, ಉದ್ಯಾನವಸಗಳ ಅಭಿವೃದ್ಧಿ, ಕೆರೆ ಹಾಗೊ 
ಸರ್ಕಾರದ ಅಧಿಕಾರಿಗಳ ನದಿ ಪ್ರದೇಶಗಳ ಅಭಿವೃದ್ದಿ, nated Command & Control 
ನಡುವಿನ ಸಮನ್ನ್ಸಯದ Centre, ಮಾರುಕಟ್ಟೆಗಳ ಅಭಿವೃದ್ದಿ, ಪಾರ್ಕಿಂಗ್‌ ಪ್ರದೇಶಗಳು, ಪಿಪಿಪಿ 
ಕೊರತೆಯಿಂದ ಕೆಲಸ ಮಾದರಿಯಲ್ಲಿ ಸೌರಶಕ್ತಿ ಯೋಜನೆ, [£೦ ಬೀದಿ ದೀಪಗಳ ಅಳವಡಿಕೆ 
ಎಿಧಾನವಾಗುತ್ತಿಡೆ ಎನುವ ಹಾಗೂ ಇನ್ನಿತರೆ ಮೂಲಸೌಕರ್ಯ ಅಬಿವೃದ್ಧಿ ಯೋಜನೆಗಳನ್ನು 
ಆರೋಪ ಕೇಳಿ ಹಮಿಹೊಳ್ಳಲಾಗಿದೆ. 
ಬರುತ್ತಿರುವುದು ಸರ್ಕಾರದ] « ಸ್ಮಾರ್ಟ್‌ ರಸ್ತೆಗಳನ್ನು ಸಗರದ ಜಸನಿಬಿಡ ಪ್ರದೇಶಗಳಲ್ಲಿ 
ಗಮನಕ್ಕೆ ಬಂದಿದೆಯೇ; ಅನುಷ್ಠಾನಗೊಳಿಸಬೇಕಾಗಿದ್ದ, ಬೆಸ್ಯಾಂ ಬಿಎಸ್‌ಎನ್‌ಎಲ್‌, ಮೀರು 
ಬಂದಿದ್ದಲ್ಲಿ ಈ ಬಗ್ಗೆ ಯಾವ| ಸರಬರಾಜು ಮಂಡಳಿ ಹಾಗೂ ಇತರೆ ಇಲಾಖೆಗಳ "ಯುಟಿಲಿಟಿ 
ಕ್ರಮ ಕೈಗೊಳಲಾಗಿದೆ: ಶಿಪ್ಪಿಂಗ್‌" ನಂತರ ಮಾತ್ರ ಕಾಮಗಾರಿ ಪ್ರಾರಂಭಿಸಬೇಕಾಗಿರುವ ಕಾರಣ 

ರಸ್ತೆ ಕಾಮಗಾರಿಗಳ ಅನುಹ್ಠಾನಕೆ, ಹೆಚ್ಚಿನ ಸಮಯ ಹಾಗೂ ಹಲವು 
ಇಲಾಖೆಗಳ ಸಮನ್ವಯದ ಅಗತ್ಯತೆ ಇದ್ದು, ಈ ಬಗ್ಗೆ ಗುತ್ತಿಗೆದಾರರಿಂದ 
ಮಾಹಿತಿ ಪಡೆದು, ಆದ್ಯತೆ ಮೇಲೆ ಅಡೆತಡೆಗಳನ್ನು ನಿವಾರಿಸುತಿದ್ದು, 
ಯಾವುದೇ ಸಮನ್ವಯ ಕೊರತೆ ಕಂಡುಬಂದಿರುವುದಿಲ್ಲ. 

« ಎಲ್ಲಾ ನಗರಗಳಲ್ಲಿನ ಪ್ರಮುಖ ರಸೆಗಳನ್ನು ಸ್ಮಾರ್ಟ್‌ ರಸ್ತೆಗಳ 
ಅಬಿವೃದ್ಧಿ! ಪುನರ್‌ ' ನಿರ್ಮಾಣ ಕೆಲಸಗಳನ್ನು ಪ್ರಾರಂಬಿಸುವ |, 
ಪೂರ್ವದಲ್ಲಿ ವಾಹನ, ಸವಾರರಿಗೆ ಬದಲಿ ರಸ್ತೆ ವ್ಯವಸ್ಥೆ / ಏಕಮುಖ 
ಸಂಚಾರ ವ್ಯವಸ್ಥೆ ಮಾಡಿ ಹಂತ-ಹಂತವಾಗಿ ರಸ್ತೆ ಕಾರ್ಯಗಳನ್ನು 
ಪೂರ್ಣಗೊಳಿಸಬೇಕಿರುತ್ತದೆ. ಈ ಬಗ್ಗೆ ಗುತ್ತಿಗೆದಾರರಿಗೆ ಹೆಚ್ಚಿನ ಮಾನವ 
ಸಂಪನ್ಯೂಲ ಹಾಗೂ ಯಂತ್ರೋಪಕರಣಗಳನ್ನು ಬಳಸಿ 
ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸೂಚನೆ 
ನೀಡಲಾಗುತ್ತಿದೆ ಹಾಗೂ ಉದ್ದೇಶ ಪೂರ್ವಕ ವಿಳಂಬ 
ಕಂಡುಬಂದಿರುವ ಪ್ರಕರಣಗಳಲ್ಲಿ ದಂಡವನ್ನು ಸಹ ವಿಧಿಸಲಾಗುತ್ತಿದೆ. 

ಮೇಲೆ. ವಿವರಿಸಿರುವಂತೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ನಡುವೆ 

ಸಮನ್ನಯತೆ ಕೊರತೆ ಕಾರಣದಿಂದ ಕಾಮಗಾರಿ ನಿಧಾನವಾಗಬಹುದಾದ 

ಅಂಶಗಳನ್ನು" ಸತತವಾಗಿ ಪರಿಶೀಲಿಸಿ ಪರಿಹಾರ ಒದಗಿಸಲಾಗುತ್ತಿದ್ದು, ಈ 

ಕಾರಣದಿಂದ ಹೆಚ್ಚಿನ ವಿಳಂಬವಾಗದಂತೆ ಕಮ ಕೈಗೊಳಲಾಗುತಿದೆ. 

* ಗುತ್ತಿಗೆದಾರರು ವಿಗಧಿತ ಸಮಯದಲ್ಲಿ ಕಾರ್ಯ ಕೈಗೊಳ್ಳಲು 
ಪೂರಕವಾಗಿ ಸ್ಮಾರ್ಟ್‌ ಸಿಟಿ ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿವಿಧ 
ಇಲಾಖೆಗಳ ನಡುವೆ ಸಮನ್ವಯತೆ ಸಾಧಿಸಲು ಆಯಾಯ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾಲಕಾಲಕ್ಕೆ ಸಭೆಗಳನ್ನು ನಡೆಸಿ 
ಸಮಸ್ಯೆಗಳನ್ನು ಬಗೆಹರಿಸಲಾಗುತಿದೆ. 

ಈ) | ಸ್ಮಾರ್ಟ್‌ಸಿಟಿ ಸಂಪೂರ್ಣ ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು 
ಕಾಮಗಾರಿ ಪೂರ್ಣಗೊಳಿಸಲು | ಪೂರ್ಣಗೊಳಿಸಲು ಕೇಂದ್ರ ಸಗರಾಭಿವೃದ್ಧಿ ಸಚಿವಾಲಯವು ಜೂನ್‌-2023 
ಸರ್ಕಾರದ ಮುಂದಿರುವ | ರವರೆಗೆ : ಕಾಲಾವಕಾಶ ನೀಡಿದ್ದ, ಅದರಂತೆ ಕಾಮಗಾರಿಗಳನ್ನು 
ಕಾರ್ಯಕ್ರಮಗಳಾವುವು? ಪೂರ್ಣಗೊಳಿಸಲು ಎಲ್ಲಾ ನಗರಗಳಿಗೆ ತಿಂಗಳವಾರು ಗುರಿಗಳನ್ನು 
(ಸಂಪೂರ್ಣ ಮಾಹಿತಿ | ನಿಗಧಿಪಡಿಸಿದ್ದುು, ಅದರಂತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ನೀಡುವುದು) ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಹಾಗೂ ಮಾಸಿಕ ಪ್ರಗತಿ ಪರಿಶೀಲನಾ 

ಸಭೆಗಳನ್ನು ಕೈಗೊಂಡು ಕಾಮಗಾರಿಗಳ ಸಮಯಬದ್ದ 

i ಪೂರ್ಣಗೊಳಿಸುವಿಕೆಗೆ ಒತ್ತು ನೀಡಿದೆ. b 

ಸಂಖ್ಯೆ:ನಲಇ 31 ಸಿಎಸ್‌ಎಸ್‌ 2022 | ಸ್‌ 
WF 


7 ಜ್‌ N 
ನಬಿಬ.ಬಸವರಾಜ) 
ನಗರಾಬಿವೃದ್ಧಿ ಸಜಿವರು 


